೨A 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಗೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾಗಿದ್ದ ದಿನಾಂಕ 
- ಉತ್ತರಿಸುವ. ಸಜಿವರು 


1846 (2210) 

ಶ್ರೀ ಐವನ್‌ ಡಿ'ಸೋಜಾ (ನಾಮ ನಿರ್ದೇಶನ 
ಹೊಂದಿದವರು) 

31-03-2020 

ಮಾಸ್ಯ ನಗರಾಭವೃದ್ಧಿ ಸಚವರು. 


ಪ್ರ್ನ 


ಉತ್ತರ 


ಮೆಂಗೆಳೊರು ನಗರದಲ್ಲ 
ನಿರ್ಮಾಣಗೊಂಡ ಸ ಸ್ಮಾರ್ಟ್‌ ಸಿಟ ಅನ್ವಯ 


_ ನಿಲ್ದಾಣಗಳಗೆ ತಗುಅದ ವೆಚ್ಚ ಎಷ್ಟು; 
'ಔಂಡರ್‌ ಯಾರಿಗೆ ನೀಡಲಾಗಿದೆ: ಎಲ್ಲಾ 


ನಿಲ್ದಾಣಗಳನ್ನು ನಿರ್ಮಿಸಲಾಗಿದೆಯೇ 
(ವಿವರ ನೀಡುವುದು) 


ಕೆಯುಐಡಿಎಫ್‌ಸಿ ವತಿಯಿಂದ: 
ಮಂಗಳೂರು ಸ್ಕಾರ್ಟ್‌ಸಿಟ ಅಮಿಟೆಡ್‌ ವತಿಯಿಂದ ಒಟ್ಟು 2೦ 
ಐಸ್‌ಸಿಲ್ಲಾಣಗಳನ್ನು ೭ ಹಂತಗಕಲ್ಲ (ಹಂತ-'1 ರಲ್ಲ 6 ಹಾಗೂ 


ಹಂತ-2 ರಲ್ಲ 14) ನಿರ್ಮಿಸಲಾಗಿದ್ದು, ಇವುಗಳಗೆ' ಒಟ್ಟು `ವೆಚ್ಞ” 


ರೂ.ವಿ,9116,813/- ಆಗಿರುತ್ತದೆ. 


'ಹಂತ=1"ರ' ಕಾಮಗಾರಿಗಳನ್ನು ಮೆ॥ ಅರ್ಯಾಮ್‌ ಸೈಂಟಫಿಕ್‌ 


ಸೊಲ್ಯೂಷನ್‌ ರವರಿಗೆ ಹಾಗೂ ಹಂತ-2 ರ ಕಾಮಗಾರಿಗಳನ್ನು 
ಮೆ॥। ಕೆಮಲ್‌ ಎನ್‌ ಫ್ಯಾಬ್‌. ರವರಿಗೆ ಟೆಂಡರ್‌ "ಮೂಲಕ 
ನೀಡಲಾಗಿರುತ್ತದೆ. 


| ಹಂತ-1 ರಲ್ಲ ಹಿಟ್ಟು ೦೦ ಬಸ್ತು ತಂಗುದಾಣಗಳಗೆ ಟೆಂಡರ್‌ | 


ಕರೆಯಲಾಗಿದ್ದು, ಕೇವಲ 6 ಬಸ್ತು ತಂಗುದಾಣದ ನಿರ್ಮಾಣ 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಅವುಗಳ ವಿವರ ಈ 
ಕೆಕಕಂಡಂತಿದೆ: 
1 ಎನ್‌.ಐ.ಟ.ಕೆ ಸುರತ್ಗಲ್‌ 
2. ವಿಷ್ಣುವಿರೋಭ ಭಜನಾ ಮಂದಿರದ ಎದುರುಗಡೆ 
ಬೊಕ್ಕಪಟ್ಟ ಬೆಂದ್ರೆ, ತಣ್ಣೇರುಖಾವಿ 
3. ಸುರತ್ನಲ್‌ (ಸ್ವಶಾನದ ಹತ್ತಿರ) 
4. ಮುಖ್ಯ, ಜಂಕ್ಷನ್‌,ವಿಜಯ ಬ್ಯಾಂಕ್‌ ಎದುರುಗಡೆ, 
ಹೊಸಬೆಟ್ಟು 
5. ಪಂಜಾಬ್‌ ನ್ಯಾಷನಲ್‌ ಬ್ಲಾಂಕ್‌ ಎದುರುಗಡೆ, 
ಹೊಸಬೆಟ್ಟು. 
6. ಹೊನ್ನಕಲ್ಟೆ ಬಸ್‌ ಸ್ಟಾಪ್‌ 


ಹಂತ-2 ರಲ್ಪ ಒಟ್ಟು 24 ಬಸ್ತು ತಂಗುದಾಣಗಳಗೆ ಟೆಂಡರ್‌!... 
| ರೆಯಲಾಗಿದ್ದು. ಕೇವಲ 14 ಬಸ್ಸು ತಂಗುದಾಣದ ನಿರ್ಮಾಣ 


ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅವುಗಳ ವಿವರ ಈ 
ಕೆಳಕಂಡಂತಿದೆ: 

1 ಶಕ್ತಿನಗರ, ಕನಡ್ಡ 
ಸರ್ಕ್ಯೂಟ್‌ ಹೌಸ್‌, ಕದ್ರಿ ಹಿಲ್‌ 
ದೇವಿನಗರ, ಪಚ್ಚನಾಡಿ 
ಕೆಲರಾಯಿ ಸಕಲ್‌, ನೀರುಮಾರ್ಗ 
ಅಂಜಕಾನಗರ, ಕಾವೂರು 
ಮಹಾಅಂ೦ಗೇಪ್ವರ ದೇವಸ್ಥಾನ ಹತ್ತಿರ, ಕಾವೂರು 
ಮುಲ್ಲಕಾಡು, ಕಾವೂರು 


mam WN 


8. ಗುರ್ಜ ಸೆಂಟರ್‌, ಮಣ್ಣಗುಡ್ಡ 

9. ಎನ್‌.ಎಮ್‌.ಪಿ,ಟ, NH 66 

. ಪದವು ಜಂಕ್ಷನ್‌, NH 66 

.” ಆಶ್ರಯ ಕಾಲೋನಿ," ಪಚ್ಚನಾಡಿ 

. ರಾಯಿಕಟ್ಟೆ, ಕೂಳೂರು, ಕಾವೂರು ರಸ್ತೆ 
. ಸೈಂಟ್‌ ಆಗ್ದೇಸ್‌,ಬೆಂದೂರ್‌ 

. KIOCL ,NH 66 


ಹಂತ-1 ಮತ್ತು ಹಂತ-೭ ರ ಎಲ್ಲಾ ಕಾಮಗಾರಿಗಳು 


| ಪೂರ್ಣಗೊಂಡಿರುತ್ತವೆ. 


ಆ) 


ಮಂಗಳೊರು ನಗರ `ಪಾಅಕೆ 
ವ್ಯಾಪ್ತಿಯಲ್ಲರುವ ಎಲ್ಲಾ ಮಾರುಕಟ್ಟೆಗಳು 
ಕಾರ್ಯಸಿರ್ವಹಿಸುತ್ತಿದೆಯೇ. ಇಲ್ಲದಿದ್ದಲ್ಲಿ 
ಕಾರಣಗಳೇನು; (ವಿವರ ನೀಡುವುದು). 


ಮಂಗಳೂರು ನಗರ ಪಾಅಕೆ ವ್ಯಾಪ್ರಿಯಲ್ಲ ಒಟ್ಟು 26 
ಮಾರುಕಲ್ಲೆಗಳದ್ದು, [od ಪೈಕಿ ೨4 ಮಾರುಕಲ್ಲೆಗಳು |' 
ಕಾರ್ಯನಿರ್ವಹಿಸುತ್ತಿವೆ. ಕೇಂದ್ರ ಮೀನು ಮತ್ತು ತರಕಾರಿ 
ಮಾರುಕಟ್ಟೆಯ ಕಟ್ಟಡಗಳು ತಿಥಿಲಾವಸ್ಥೆಯಲ್ಲರುವ ಕಾರಣ 
ಸ್ಮಾರ್ಟ್‌ ನಿಟ ಯೋಜನೆಯಡಿ' ನವೀಕರಿಸುವ ನಿಟ್ಟನಲ್ಲ ವ್ಯಾಪಾರ 
ವಹಿವಾಟನ್ನು ಸ್ಥಗಿತಗೊಆಸಲಾಗಿದೆ. ಅಲ್ಲದೆ ಹಾಲ 
ವ್ಯಾಪಾರಿಗಳಗೆ ಈಗಾಗಲೇ ಪರ್ಯಾಯ " ವ್ಯವಸ್ಥೆಯನ್ನು 
ಮಾಡಲಾಗಿರುತ್ತದೆ. ಈ ಬಣ್ಣ ಉಚ್ಛ ನ್ಯಾಯಾಲಯದಲ್ಲ ರಿಟ್‌ 


'ಪೆಟಿಷನ್‌ 67೭5/೦೦೭೦ ಮತ್ತು ರಿಟ್‌ ಪೆಟಷನ್‌ 7೦15/2೦೭೦ 


ರಂತೆ ದಾಷೆಯು ಇತ್ಯರ್ಥಕ್ಕೆ ಬಾಕಿ ಇರುತ್ತದೆ. 


ಇ) 


ನಗರ ಪಾಠಕ್‌ ವ್ಯಾಪ್ತಿಯ ಘವ್‌ಪಾಲ್‌ 


ಗೌಂಡ್‌ಗೆ “ಟರ್ಫ್‌' ಅಳವಡಿಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು? 
(ವಿವರ ನೀಡುವುದು) 


ಮಂಗಳೊರು" ಮಹಾನಗರ ಪಾಅಕೆ ವ್ಯಾಪ್ಲಿಯಲ್ಲ ಫುಟ್‌ಬಾಲ್‌ 
ಗೌಂಡ್‌ಗೆ "ಟರ್ಫ್‌' ಅಳವಡಿಸಲು ಯಾವುದೇ ಪ್ರಸ್ತಾವನೆ 
ಇರುವುದಿಲ್ಲ. 


ಸಂಖ್ಯೆಃ ನಅಇ 168 ಸಿಎಸ್‌ಎಸ್‌ ೭2೦೭೦ 


ಮಿ 


ಐ. ಸವರಾಜ) 
ನ್ಯ ನಗರಾಭವೃದಧ್ಧಿ ಸಚಿವರು. 


